' ಚುಳ್ಳೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 


ಕರ್ನಾಟಿಕ ವಿಧಾನ ಪರಿಷತ್ತು 


; ಸದಸ್ಯರ ಹೆಸರು | 
. ಉತ್ತರಿಸಬೇಕಾದ ದಿನಾಂಕ 


ಉತ್ತರಿಸುವ ಸಚಿವರು 


881 

ಶ್ರೀ ಎಂ.ಎ.ಗೋಪಾಲಸ್ವಾಮಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
20.09.2021 

ಮಾನ್ಯ ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು. 


KKKKK 


ಪ್ರಶ್ನೆ ಉತ್ತರ 
ಅ) | ನಿರಂತರ ಜ್ಯೋತಿ ಹಾಸನ ಜಿಲ್ಲೆ ಅರಸೀಕೆರೆ ತಾಲ್ಲೂಕಿನ 24 ಸಂಖ್ಯೆಯ 
|. ಯೋಜನೆಯಡಿ ಹಾಸನ | ಗ್ರಾಮಗಳು, ಚನ್ನರಾಯಪಟ್ಟಣ ತಾಲೂಕಿನ 17 ಸಂಖ್ಯೆಯ! 


"| ಜಿಲ್ಲೆಯ ಎಲ್ಲಾ ಗ್ರಾಮಗಳಿಗೆ 


ವಿದ್ಯುತ್‌" ಸರಬರಾಜು 
'ಮಾಡಲಾಗುತ್ತಿದೆಯೇ: 
ಇಲ್ಲದಿದ್ದಲ್ಲಿ, ಯಾವ ಯಾವ 
'|'ಗ್ರಾಮ್ಸಗಳಿಗೆ ಈ 
"ಯೋಜನೆಯಡಿ ವಿದ್ಯುತ್‌ 
'ಸರಬರಾಜು ` ವ್ಯವಸ್ಥೆ ಇನ್ನೂ 
.1"ಕಲ್ಪಿಸಿರುವುದಿಲ್ಲ: i 
ಇಲ್ಲದಿದ್ದಲ್ಲಿ, ಯಾವ 
ಕಾಲಮಿತಿಯೊಳಗೆ. ಈ 
ಗ್ರಾಮಗೆಳಿಗೆ ವಿದ್ಯುತ್‌ 
|.ಸರಬರಾಜನ 


'ಮಾಡಲಾಗುವುದು: (ಮಾಹಿತಿ 


ನೀಡುವುದು) 


Ns 


ಗ್ರಾಮಗಳು. ಮತ್ತು ಹೊಳೆನರಸೀಪುರ ತಾಲ್ಲೂಕಿನ 3 ಗ್ರಾಮಗಳನ್ನು 


ಹೊರತುಪಡಿಸಿ ಹಾಸನ ಜಿಲ್ಲೆಯಲ್ಲಿ ಉಳಿದ ಎಲ್ಲಾ ಗ್ರಾಮಗಳಿಗೆ 
ವಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ ಸರಬರಾಜು 
ಮಾಡಲಾಗುತ್ತಿದೆ. . ( 
ಹಾಸನ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಿರಂತರ ಜ್ಯೋತಿ 
ಯೋಜನೆಯಡಿ ವಿದ್ಯತ್‌ ವ್ಯವಸ್ಥೆ ಕಲ್ಪಿಸಲು ಸಾಧ್ಯವಾಗದ 
ಗ್ರಾಮಗಳ ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಅರಸೀಕೆರೆ ತಾಲ್ಲೂಕಿನಲ್ಲಿ 8 ನಿರಂತರ ಜ್ಯೋತಿ ಮಾರ್ಗಗಳನ್ನು 
ಡಿಡಿಯುಜಿಜೆವೈ ಯೋಜನೆಯಡಿ ನಿರ್ಮಿಸಲಾಗಿದ್ದು, 
ಡಿಡಿಯುಜಿಜಿವೈ ಯೋಜನೆಯ  ಕಾರ್ಯಪ್ರೇಷಣೆ ಮೊತ್ತವು 


ಸಂಪೂರ್ಣವಾಗಿ ಬಳಕೆಯಾದ್ದರಿಂದ, 24 ಸಂಖ್ಯೆಯ ಗ್ರಾಮಗಳ | 
1 ಎಲ್‌ಟಿ ಮಾರ್ಗಗಳ ಬೇರ್ಪಡಿಸುವಿಕೆ ಪ್ರಕ್ರಿಯೆಯನ್ನು 


ಸದರಿ 
ಯೋಜನೆಯಡಿ : ಪೂರ್ಣಗೊಳಿಸಲು ಸಾಧ್ಯವಾಗಿರುವುದಿಲ್ಲ. 
ಅರಸೀಕೆರೆ ತಾಲ್ಲೂಕಿನ 24 ಸಂಖ್ಯೆಯ ಗ್ರಾಮಗಳಿಗೆ ನಿರಂತರ ಜ್ಯೋತಿ 
ಯೋಜನೆಯಡಿ ವಿದ್ಯುತ್‌ ಸರಬರಾಜು 

ಯೋಜನಾ ವರದಿಯನ್ನು ತಯಾರಿಸಲಾಗಿದೆ. 


ಚನ್ನರಾಯಪಟ್ಟಣ ತಾಲ್ಲೂಕಿನ 66/11 
ವಿ.ವಿಸೇ೦ದ್ರದ. ಕಾಮಗಾರಿಯು ಆಗಸ್ಟ್‌-2019ರಲ್ಲಿ 
ಪೂರ್ಣಗೊಂಡಿದ್ದು, ಸದರಿ ವಿ.ವಿ.ಕೇಂದ್ರದಿಂದ 11 ಕೆ.ವಿ ಮಾರ್ಗ 
ರಚಿಸಿ ಚನ್ನರಾಯಪಟ್ಟಣ ತಾಲ್ಲೂಕಿನ 17 ಗ್ರಾಮಗಳಿಗೆ ನಿರಂತರ 
ಜ್ಯೋತಿ ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಕಾಮಗಾರಿಗಳ ಯೋಜನಾ 
ವರದಿಯನ್ನು ತಯಾರಿಸಲಾಗಿದೆ. 


ಹೊಳೆನರಸೀಪುರ ತಾಲ್ಲೂಕಿನಲ್ಲಿ 


ನಿರಂತರ ಜ್ಯೋತಿ 


| ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ರೈಲ್ವೇ ಕ್ರಾಸಿಂಗ್‌ ಕಾಮಗಾರಿ 
ಹತ್ತು! 


ಕಟ್ಟಚೆಳಗುಲಿ, .ಕೆ.ಬಿ.ಪಾಳ್ಯ 
ನಿರಂತರ ಜ್ಯೋತಿ ಯೋಜನೆಯಡಿ 
ರೈಲ್ವೇ ಕ್ರಾಸಿ೦ಗ್‌ 


ಬಾಕಿಯಿರುವುದರಿಂದ 
ಹಿರೇಬೆಳಗುಲಿ ಗ್ರಾಮಗಳಿಗೆ 
ವಿದ್ಯುತ್‌ ಸರಬರಾಜು ಕಲ್ಪಿಸಲಾಗಿರುವುದಿಲ್ಲ. 


ಪುಡೇಶದಲ್ಲಿ ಭೂಗತ ಕೇಬಲ್‌ ಅಳವಡಿಸಲು ಅಂದಾಜು ಪಟ್ಟಿ 


ತಯಾರಿಸಲಾಗಿದ್ದು, ರೈಲ್ಟೇ ಇಲಾಖೆಯ ಅನುಮೋದನೆಗಾಗಿ 
ಸಲ್ಲಿಸಬೇಕಾಗಿರುತ್ತದೆ. ಸ 


ಪ 


ಮಾಡುವ ಸಲುವಾಗಿ ; 


ಕೆವಿ. ಶೆಟ್ಟಿಹಳ್ಳಿ | 


'ಅರಸೀಕೆರೆ, ಹೊಳೆನರಸೀಪುರ ಮತ್ತು ಚನ್ನರಾಯಪನ್ನವ 
ತಾಲ್ಲೂಕುಗಳಲ್ಲಿ ಸದರಿ ಕಾಮಗಾರಿಗಳನ್ನು ಆರ್‌.ಡಿ.ಎಸ್‌.ಐಸ್‌. 
ಯೋಜನೆಯಡಿ ಪರಿಗಣಿಸಲು ಕ್ರಮ ಕೈಗೊಳ್ಳಲಾಗುವುದು. 


'ವಿರಂತರ ಜ್ಯೋತಿ ಯೋಜನೆ ಜಾರಿ 
; ಬಂದು 


ಹಲವಾರು ವರ್ಷಗಳು 
ಕಳೆದಿದ್ದರೂ, ಚನ್ನರಾಯಪಟ್ಟಣ 
ತಾಲ್ಲೂಕಿನ .ಶ್ರವಣೇರಿ ಮತ್ತು ಇತರೆ 
18 ಗ್ರಾಮಗಳಿಗೆ ಈ ಯೋಜನೆಯಡಿ 
ಇನ್ನೂ ವಿದ್ಯುತ್‌ ಸರಬರಾಜು 
ವ್ಯವಸ್ಥೆ ಕಲ್ಪಿಸದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ: 
ಬಂದಿದ್ದಲ್ಲಿ, ಯಾವ 
ಕಾಲಮಿತಿಯೊಳಗೆ ಈ ಗ್ರಾಮಗಳಿಗೆ 


ವಿದ್ಯುತ್‌ ಸರಬರಾಜು 
ಮಾಡಲಾಗುವುದು? ' (ಮಾಹಿತಿ 
ನೀಡುವುದು) 


ಶ್ರವಣಬೆಳಗೊಳ ವೆಧಾನ ಸಭಾ ಸ್ಪತ್ರದ ಜನ್ನರಾಹಪನ್ನಣ 


ತಾಲ್ಲೂಕಿನಲ್ಲಿ ನಿರಂತರ ಜ್ಯೋತಿ ಯೋಜನೆಯಡಿ (ಹಂತ-2)' 40 
ಸಂಖ್ಯೆ ಫೀಡರ್‌ ಗಳು ಚಾಲನೆಗೊಂಡಿದ್ದು, 459 ಸಂಖ್ಯೆ ಗ್ರಾಮಗಳಿಗೆ 
ನಿರಂತರ ಜ್ಯೋತಿ ವಿದ್ಯುತ್‌ ನ್ನು ಒದಗಿಸಲಾಗುತ್ತಿದೆ. ಇದ್ಲಿದೆ 


ಡಿ.ಡಿ.ಯು.ಜಿ.ಜೆ.ವೈ, ಯೋಜನೆಯಡಿ 1 ಸಂಖ್ಯೆ ಫೀಡರ್‌ ಮುಖೇನ, 5? 
ನಿರಂತರ ಘಾ ನ ನ್ನು ನ 


ಸಂಖ್ಯೆ ಗ್ರಾಮಗಳಿಗೆ 
ಒದಗಿಸಲಾಗುತ್ತಿದೆ. 


ಚನ್ನರಾಯಪಟ್ಟಣ ತಾಲ್ಲೂಕಿನ ಶ್ರವಣೇರಿ ಮತ್ತು ಇತರೆ 16 
ಗ್ರಾಮಗಳಿಗೆ ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ : 'ವ್ಯವಸ್ಥೆ 
ಕಲ್ಪಿಸಲು ಸಾಧ್ಯವಾಗಿರುವುದಿಲ್ಲ. ಪ್ರಸ್ತುತ, ಸದರಿ ಗ್ರಾಮಗಳ: 
ಕೆ.ವಿ. ಮಾರ್ಗಗಳಿಗೆ ಹಗಲಿನ ವೇಳೆ 4 ಗಂಟಿ ಹಾಗೂ ರಾತ್ರಿ ವೇಳೆ'3 
ಗಂಟೆ ಒಟ್ಟು 7 ಗಂಟೆಗಳ ಕಾಲ 3 ಫೇಸ್‌ ಮತ್ತು`..ಸಂಜಿ:6 
ಗಂಟೆಯಿಂದ ಬೆಳೆಗ್ಗೆ 6 ಗಂಟೆಯವರೆಗೆ, ಒಟ್ಟು 9 ಗಂಟೆಗಳ: ಕಾಲ 
ಸಿಂಗಲ್‌ ಫೇಸ್‌, ಒಟ್ಟಾರೆ 16 ಗಂಟೆಗಳ ಕಾಲ ಬಿದ್ಯುತ್‌ ಸರಬರಾಜು 
ಮಾಡಲಾಗುತ್ತಿದೆ. ಚನ್ನರಾಯಪಟ್ಟಣ ತಾಲ್ಲೂಕಿನ 66/11 ಕವಿ. 
ಶೆಟ್ಟಿಹಳ್ಳಿ ವಿ.ವಿ.ಕೇ೦ದ್ರದ ಕಾಮಗಾರಿಯು . ಆಗಸ್ಟ- 2019ರಲ್ಲಿ 
ಪೂರ್ಣಗೊಂಡಿರುತ್ತದೆ. ಸದರಿ ವಿ.ವಿ.ಕೇ೦ದ್ರದಿಂದ 11 ಕೆ.ವಿ. ಮಾಗ್ಗೆ. 
ರಚಿಸಿ ಚನ್ನರಾಯಪಟ್ಟಣ ತಾಲ್ಲೂಕಿನ ಉಳಿದ 17 ಗ್ರಾಮಗಳಿಗೆಸ 
ನಿರಂತರ ಜ್ಯೋತಿ ವಿದ್ಯುತ್‌ ಸಂಪರ್ಕ ಕಲ್ಪಿಸುವ ಶಾಘುಗಾತಿಗಳ 
ಯೋಜನಾ ವರದಿಯನ್ನು ತಯಾರಿಸಲಾಗಿದೆ. y 


ಸದರಿ ಕಾಮಗಾರಿಗಳನ್ನು ಆರ್‌.ಡಿ.ಎಸ್‌.ಐಸ್‌, 


ಯೋಜನೆಯಡಿ ಪರಿಗಣಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಸ೦ಖ್ಯೆ: ಎನರ್ಜಿ 216 ಇಬಿಎಸ್‌ 2021 


ಪಿಸ 
(ವಿಸು ಪು ರ್‌) 


ಇಂಧನ ಹಾಗೂ ಕನ್ನಡ 
ಮತ್ತು ಸಂಸ್ಕೃತಿ ಸಚಿವರು. 


ಮಾನ್ಯ ವಿಧಾನ ಪರಿಷತಿನ ಸದಸ್ಯರಾದ ಶ್ರೀ ಎಂ.ಎ. ಗೋಪಾಲಸ್ವಾಮಿ ರವರ 
ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ 881ಕ್ಕೆ ಅನುಬಂಧ 


ಹಾಸನ ಜೆಲ್ಲೆಯ ವ್ಯಾಪ್ತಿಯಲ್ಲಿ ನಿರಂತರ ಜ್ಯೋತಿ ಯೋಜನೆಯಡಿ ವಿದ್ಯುತ್‌ ವ್ಯವಸ್ಥೆ: 
ಕಲ್ಪಿಸಲು ಸಾಧ್ಯವಾಗದ ಗ್ರಾಮಗಳ ವಿವರಗಳು: - 


ಅರಸೀಕೆರೆ ತಾಲ್ಲೂಕು: ಕುರುಬರಹಳ್ಳಿ, ಕೆಂಗನಹಳ್ಳಿ, ಗುಡ ದಕೆಂಗೇನಹಳ್ಳಿ, ತಿರುಪತಿಹಳ್ಳಿ, 
ಕೆಳಗಳ ತಿರುಪತಿಹಳ್ಲಿ ಮೇಗಲ ತಿರುಪತಿಹಳ್ಳಿ, ಕೆಳಗಳ' ಕೆಂಗನಹೆಳ್ಳಿ, ಸಿಂಗೇನಹಳ್ಳಿ, 


ಜಿಕ್ಕಲಿಂಗನಹಳ್ಳಿ, ಸಿಂಗಟಗೆರೆ, ರೊಪ್ಪ, ಉಂಡಿಗನಾಳು ಬಿ ತಾಂಡ್ಯ, ಉಂ೦ಡಿಗನಾಳು ಎ ತಾಂಡ್ಯ," 


ಬಿ.ಎಲ್‌.ಕೊಪಷ್ಟಲು, ಸಂಕ್ಲಾಪುರ ಬಸವೇಶ್ವರನಗರ, ದೇವಿಹಳ್ಳಿ ಸಂಕಾಪುರ ಕಾಲೋನಿ, 
 ಗುಂಡ್ಕಾನಹಳ್ಳಿ, ಬಸವನಪುರ ತಾಂಡ್ಯ, ಉರಿಗಿಲವಾಡಿ, ಜಿ. ಹೊನ್ನೇನಹಳ್ಳಿ, ಬಿದರೆಕಾವಲ್‌ 
NW ಮತ್ತು ಮಾದಾಪುರ. } pS 


ಚನ್ನರಾಯಪಟ್ಟಣ ತಾಲ್ಲೂಕು: ಚಾಮಡಿಹಳ್ಳಿ, ಶೆಟ್ಟಿಹಳೆ, ಅರಳಾಪುರ, ಜೋಗಿಪುರ, ವಿ. 
` ಸೋಮನಹಳ್ಳಿ, ನಂದಿಪುರ ಮಲ್ಲವನಘಟ್ಟ, ಬೇಡಿಗನಹಳ್ಳಿ, ಅಂತನಹಳ್ಳಿ, 
'  ಹೊಂಬಾಳೆಕೊಪ್ಪಲು, ಎಸ್‌. ಹೊಸೂರು, ಗೌಡಗೆರೆ, ಶ್ರವಣೇರಿ, ಜತ್ತೇನಹಳ್ಗಿ, ಪ್ಯಾಲಸಮುದ್ರ, 
ಕೆ. ಕಾಲೇನಹಳಿ ಮತ್ತು ಹಡೇನಹಳ್ಳಿ 


ಹೊಳೆನರಸೀಪುರ ತಾಲ್ಲೂಕು : ಕಟ್ಟಬೆಳಗುಲಿ, ಕೆ.ಬಿ. ಪಾಳ್ಯ ಮತ್ತು ಹಿರೇಬೆಳಗುಲಿ. 


ps 


